3458469/2021/YSD-DO 


ol 


ಕರ್ನಾಟಕ ವಿಧಾನಪರಿಷತ್ತು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1382 

ಉತ್ತರಿಸಬೇಕಾದ ದಿನಾಂಕ : 24122021 

ಸದಸ್ಯರ ಹೆಸರು : ಶ್ರೀ ಶಶಿಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ 

ಉತ್ತರಿಸುವ ಸಚಿವರು ; ಮಾನ್ಯ ರೇಷ್ಮೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 
F: ಪ್ರಶ್ನೆ ಉತ್ತರ 

ವಾ ಕರ್ನಾಟಕದಲ್ಲಿ ಕ್ರಿಕಟ್‌ ಕ್ರೀಡಗೆ ಕಲ್ಯಾಣ ಕರ್ನಾಟಿಕ ಭಾಗದಲ್ಲಿ ನಿರ್ಮಾಣ 

| ಪೋತ್ಸಾ ಹಿಸಲು ಸರ್ಕಾರ | ಮಾಡಲಾಗಿರುವ ಜಿಲ್ಲಾ ಕ್ಟೀಡಾಂಗಣಗಳು ಹಾಗೂ 
: ಕೈಗೊಂಡಿರುವ ಕ್ರಮಗಳೇನು; | ತಾಲ್ಲೂಕು ಕಪ್ರೀಡಾಂಗಣಗಳಲ್ಲಿ ಕ್ರಿಕೆಟ್‌ 
| | ಕಲಬುರ್ಗಿ ಮತ್ತು ರಾಯಚೂರು | ಪಂದ್ಯಾವಳಿಗಳನ್ನು ಆಯೋಜಿಸಲು ಅವಕಾಶ 
| ಜಿಲ್ಲೆಗಳನ್ನು ಪ್ರತ್ಯಕ ಕ್ರಿಕೆಟ್‌ | ನೀಡಲಾಗುತ್ತಿದೆ. ಅಲ್ಲದೇ ಕ್ರಿಕೆಟ್‌ ಕ್ರೀಡಾಪಟುಗಳಿಗೆ 


: ವಲಯಗಳನ್ನಾಗಿ ವಿಂಗಡಣೆ ಮಾಡುವ 
| | ಬಗೆ, ಬಹಳ ದಿನಗಳಿಂದ ಬೇಡಿಕೆ ಇದ್ದು. 
1 ಈ ಬಗ್ಗೆ ಸೂಕ್ತ ಕ್ರಮ 


ಕ್ರಿಕೆಟ್‌ ಸಂಸ್ಥೆಗೆ ಸರ್ಕಾರ ಸಲಹೆ 


| ; ತೆಗೆದುಕೊಳ್ಳುವಂತೆ ಕರ್ನಾಟಕ ರಾಜ್ಯ 
} 
[4 
| | ನೀಡುವುದೇ: 
| | 
|] 
| | 
| [3 

Ri 


ಉತ್ತರ ಕರ್ನಾಟಕಕೆ ಪ್ರತ್ಯಕ 
ತಂಡವನ್ನು ರಚನೆ ಮಾಡುವ ಬಗ್ಗೆ 
ಕ್ರಮ ತೆಗೆದುಕೊಳ್ಳುವಂತೆ ಕೆ.ಎಸ್‌.ಸಿ.ಎ. 
ಗೆ ಸರ್ಕಾರ ಸಲಹೆ ನೀಡುವುದೇ: 
ಮಹಾರಾಷ್ಟ ವಿದರ್ಭಾ, ಮುಂಬಯಿ 
ಮತ್ತು ಹೈದ್ರಾಬಾದ್‌. ಆಂಧ್ರ ಪ್ರದೇಶ 
ಮತ್ತು ಗುಜರಾತ್‌ ಬರೋಡಾ ಈ ರೀತಿ 
ಒಂದು ರಾಜ್ಯಕೆ ಎರಡು ಮೂರು ರಣಜಿ 
ತಂಡಗೆಳೆರುವಂತೆ ಕರ್ನಾಟಕದಲ್ಲೂ 
ಎರಡು ರಣಜಿ ತಂಡಗಳನ್ನು ಮಾಡಲು 
ಕ್ರಮ ತೆಗೆದುಕೊಳ್ಳಲಾಗುವುದೆೇ 
ಇದರಿಂದ ಹಿಂದುಳಿದ ಈ ಭಾಗದಲ್ಲಿ 
ನೂತನ ಪ್ರತಿಭೆಗಳನ್ನು ಗುರುತಿಸಿ 
ಪ್ರೋತ್ಸಾಹಿಸಲು 

ಅವಕಾಶವಾಗುವುದರಿಂದ ಈ ಬಗ್ಗೆ 
; ಸರ್ಕಾರ ಕ.ಐಸ್‌.ಸಿ.ಎ ಜೊತೆ ಮಾತುಕತೆ 
ನಡೆಸಿ ಸೂಕ್ತ ಕ್ರಮ ಜರುಗಿಸುಪುದೇ ? 


ಮೈಎಸ್‌ಡಿ/ಣಬಿಬಿ/212/2021 


ಅಭಿವೃದ್ಧಿಗೊಳಿಸಬಹುದಾಗಿದೆ. 
ರಣಜಿ ಉತ್ತರ  ಕರ್ನಾಟಕಕೆ ಪ್ರತ್ಯೇಕ ರಣಜಿ 


ಇಲಾಬೆಯ ಕ್ರೀಡಾ ವಿದ್ಯಾರ್ಥಿ ವೇತನ, ಶೈಕ್ಷಣಿಕ 
ಶುಲ್ಲ ಮರುಪಾವತಿ, ಸಾಧಕ ಕ್ರೀಡಾಪಟುಗಳಿಗೆ 
ನಗದು ಪುರಸ್ಕಾರ ಮತ್ತಿತರ ಕಸಾರ್ಯಕ್ರಮಗಳಲ್ಲಿ, 
ಫಲಾನುಭವಿಗಳಾಗಲು ಅವಕಾಶ ಕಲ್ಪಿಸಲಾಗಿದೆ. 
ಸಾಧಕ ಕ್ರಿಕೆಟ್‌ ಕ್ರೀಡಾಪಟುಗಳನ್ನು / 
ತರಬೇತುದಾರರನ್ನು ನಿಯಮಾನುಸಾರ ಏಕಲವ್ಯ 
ಹಾಗೂ ಜೀವಮಾನ ಸಾಧನೆ ಪ್ರಶಸ್ತಿಗೆ 
ಪರಿಗಣಿಸಲಾಗುತ್ತಿದೆ. 

ಕಲಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳನ್ನು 
ಪ್ರತ್ಯೇಕ ಕ್ರಿಕೆಟ್‌ ವಲಯಗಳನ್ನಾಗಿ ಅಭಿವೃದ್ಧಿ 
ಪಡಿಸಲು ಜ€$A ಗೆ ಕನಿಷ್ಠ 25 ಎಕರೆ ಭೂಮಿ 
ನೀಡಿದಲ್ಲಿ Stadium } activity 


ತಂಡವನ್ನು ರಚನೆ ಮಾಡುವ ಯಾವುದೆ ಪ್ರಸ್ತಾವನೆ 
ಪ್ರಸ್ತುತ ಸರ್ಕಾರದ ಮುಂದಿರುವುದಿಲ್ಲ. 


ಈ ಪ್ರಸ್ತಾವನೆಯ ಬಗ್ಗೆ K€5A ಜೊತೆಗೆ 


ಚರ್ಚಿಸಲಾಗುವುದು. 


(ಡಾ. ನಾರಾಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು 


